ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಬಿಳಿಗಿರಿ ರಂಗನ ಬೆಟ್ಟಿದ ದೇವಾಲಯ ನಿರ್ಮಾಣ ಕಾಮಗಾರಿಗಳ ಬಗ್ಗೆ 


ಶ್ರೀಎಸ್‌.ನಾಗರಾಜ್‌(ಸ೦ದೇಶ್‌ನಾಗರಾಜ್‌)(ಸ್ಠಳೀಯಸಂಸ್ಥೆಗಳಕ್ಲೇತು):- 


1206 (1415) ಮಾನ್ಯ ಮುಜರಾಯಿ ಹಾಗೂ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲ ಸಾರಿಗೆ 
ಸಜಿ ವರು ಈ ಬಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬಿಳಿಗಿರಿ ರಂಗನ ಬೆಟ್ಟಿ ದೇವಾಲಯ ನಿರ್ಮಾಣದ ಕಾಮಗಾರಿಗಳು ಪ್ರಾರಂಭವಾಗಿದ್ದು ಯಾವಾಗ; 
ಇದುವರೆಗೆ ಪೂರ್ಣವಾಗಿರುವ ಕಾಮಗಾರಿಗಳು ಯಾವುವು; ಇನ್ನು ಬಾಕಿ ಉಳಿದಿರುವ ಕಾಮಗಾರಿಗಳು 
ಯಾವುವು; ಈ ಕಾಮಗಾರಿಗಳಿಗೆ ಮಂಜೂರಾಗಿದ್ದ ಅನುದಾನ ಎಷ್ಟು; ಎಷ್ಟು ಹಣ ಇದುವರೆಗೆ 
ಖರ್ಚಾಗಿದೆ; 


(ಪೂರ್ಣ ವಿವರಗಳನ್ನು ಒದಗಿಸುವುದು) ಖಾಸಗಿ ವ್ಯಕ್ತಿಗಳು ಯಾವುದಾದರೂ ಕಾಮಗಾರಿಗಳನ್ನು 
ಮಾಡಿಸಿಕೊಟ್ಟೆರುವರೇ ಅಥವಾ ಮಾಡಿಸಿಕೊಡಲು ಮುಂದೆ ಬಂದಿರುವರೆ; ಅವರಿಗೆ ಕಾಮಗಾರಿಗಳ 
ನಿರ್ಮಾಣವನ್ನು ವಹಿಸಲಾಗಿದೆಯೇ; 


(ಆ) ಕಾಮಗಾರಿಗಳ ವಿಳಂಬದಿಂದ ಜನವರಿ 16 ರಂದು ನಡೆಯಬೇಕಾಗಿದ್ದ ಚಿಕ್ಕ ಜಾತ್ರೆ ರದ್ಮಾಗಿದೆಯೇ; 
ಮೇ 27ರಿಂದ ಜೂನ್‌ 1 ರಂದು ಪುನರ್‌ ಪ್ರತಿಷ್ಠಾಪನೆಗೆ ಸೂಕ ಕಾಲ ಎಂದು ತೀರ್ಮಾನಿಸಲಾಗಿದೆಯೇ; 
ಅದರೊಳಗೆ ಎಲ್ಲಾ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದೆಳ; ಇನ್ನೂ ಎಷ್ಟು ಅನುದಾನದ ಅಗತ್ಯ 
ಇದೆ; (ಬಿವರ ಒದಗಿಸುವುದು) 


(ಇ) ಚಾಮರಾಜನಗರ ಚಾಮರಾಜೇಶ್ವರ ರಥದ ನಿರ್ಮಾಣ ಕಾಮಗಾರಿ ಯಾವ ಹಂತದಲ್ಲಿದೆ; ಇದು 
ಯಾವಾಗ ಪೂರ್ಣಗೊಳ್ಳುತದೆ; ರಥೋತ್ಸವ ರದ್ಮಾಗಿ ಭಕಜನರ ಧಾರ್ಮಿಕ ಬಾವನೆಗಳಿಗೆ ಕುಂದು 
ಉಂಟಾಗಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; ಕೂಡಲೇ ರಥ ನಿರ್ಮಾಣ ಕಾಮಗಾರಿಗಳನ್ನು 
ಮುಗಿಸಿ, ರಥೋತ್ಸವ ನಡೆಸಲು ಅನುಕೂಲ ಮಾಡಿಕೊಡಲಾಗುವುದೇ? 


